ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಸ) 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ್ನೆ ಸ 


೦ಖ್ತೆ 


್ಯೈ ೭439 
: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


: 06-03-2020 


let 


Ww 


FoR 


ಸ್ಸ 


(8 


ಉತ್ತರ 


ಹೆಚ್‌.ಡಿ. ಕೋಟೆಯಿಂದ ನೂತನ 
ತಾಲ್ಲೂಕು ಕೇಂದ್ರವಾದ 
ಸರಗೂರಿಗೆ ಸಾರಿಗೆ ಬಸ್‌ ಸೌಲಭ್ಯ 
ಹೆಚ್ಚಿಸಲು ಹಾಗೂ ಈ 
ಬಸ್‌ಗಳನ್ನು ಹೆಗ್ಗಡದೇವನಕೋಟೆ 
ಬಸ್‌ ಡಿಪೋಗೆ ಸೇರಿರುವ 
ಬಸ್‌ಗಳನ್ನೇ ಒದಗಿಸಲು ಕ್ರಮ 
ಜರುಗಿಸಲಾಗುವುದೇ; - 


ಹೆಚ್‌.ಡಿ. ಕೋಟೆಯಿಂದ ಸರಗೂರಿಗೆ ಹಾಗೂ 
ಸರಗೂರಿನಿಂದ ಹೆಚ್‌.ಡಿ. ಕೋಟೆಗೆ ತಲಾ 66 ಸುತ್ತುವಳಿಗಳನ್ನು 
ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಈ ಪೈಕಿ ಹೆಚ್‌.ಡಿ.ಕೋಟೆ 
ಘಟಕದಿಂದಲೇ 54 ಸುತ್ತುವಳಿಗಳು ಕಾರ್ಯಾಚರಣೆಯಾಗುತಿವೆ. 
ಪ್ರಸ್ತುತ ಸದರಿ ಮಾರ್ಗದಲ್ಲಿ ಅಗತ್ಯಕ್ಕನುಗುಣವಾಗಿ ಸಾರಿಗೆ 
ಕಾರ್ಯಾಚರಣೆ ಮಾಡಲಾಗುತ್ತಿದ್ದು ಸಮರ್ಪಕವಾಗಿರುತ್ತದೆ. 


ಪ್ರಸುತ 


el 
ಆ) | ಕೊತ್ತೇಗಾಲ, 


ಪುರದರಕಟ್ಟೆ, 
ಹಲಸೂರು, ಮಟಕೆರೆ, ಬಾಳಿಗ, 
ಹಂಚೆಪುರ, ಚೆನ್ನಗುಂಡಿ, 
ಹರಳಹಳ್ಳಿ, ಹಾದನೂರು, 
ಬಡಗಲಪುರ, ಹೆಡಿಯಾಲ 
ಮೊದಲಾದ ಕಡೆಗಳಿಂದ ಬರುವ 
ಸಾರ್ವಜನಿಕರು ಹಾಗೂ ಶಾಲಾ 


ಮಕ್ಕಳಿಗೆ ಸೂಕ್ತ ಕಾಲಕ್ಕೆ 
ಬಸ್‌ಗಳಿಲ್ಲದೆ ತೊಂದರೆ 
ಆಗುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಕೊತ್ತೆಗಾಲ, ಪುರದಕಟ್ಟೆ, ಹಲಸೂರು, ಮಟಕೆರೆ, ಬಾಳಿಗ, 
ಹಂಚಿಪುರ, ಚೆನ್ನಗುಂಡಿ, ಹರಳಹಳ್ಳಿ, ಹಾದನೂರು, ಬಡಗಲಪುರ, 
ಹೆಡಿಯಾಲ ಮೊದಲಾದ ಕಡೆಗಳಿಂದ ಬರುವ ಸಾರ್ವಜನಿಕರು 
ಹಾಗೂ ಶಾಲಾ ಮಕ್ಕಳಿಗೆ ಅವಶ್ಯಕತೆಗೆ ತಕ್ಕಂತೆ ಸಾರಿಗೆಗಳು 
ಕಾರ್ಯಾಚರಣೆಯಲ್ಲಿದ್ದು, ವಿವರಗಳು ಈ ಕೆಳಕಂಡಂತಿವೆ. 


ಕಸಂ ಸ್ಥಳಗಳು ನಿರ್ಗಮನದ ಸಮಯ § 
1 | ಕೊತ್ತೇಗಾಲ | ಬೆಳಿಗ್ಗೆ 6.00ರಿಂದ ರಾತ್ರಿ 8.45 
2 [ಪುರದಕಟಿ ಗಂಟೆಯವರೆಗೆ ಪ್ರತಿ 30 
ಟೆ ನಿಮಿಷಕ್ಕೊಂದರಂತೆ ಸಾರಿಗೆಗಳು 
3 | ಹಲಸೂರು ಕಾರ್ಯಾಚರಣೆಯಲ್ಲಿರುತ್ತದೆ. 
4 |ಮಟಕೆರೆ 
| mor 7] ಬೆಳಿಗ್ಗೆ 6.15ರಿಂದ ರಾತ್ರಿ 8.30 
ನ ರ ಗಂಟೆಯವರೆಗೆ ಪ್ರತಿ 1 ಗಂಟೆಗೊಂದರಂತೆ 
6 ಹಂಚೀಪು | ಸಾರಿಗೆಗಳು ಕಾರ್ಯಾಚರಣೆಯಲ್ಲಿರುತ್ತದೆ. 
ರ 
ಹೆಡಿಯಾಲದಿಂದ ಚೆನ್ನಗುಂಡಿಗೆ ಬೆಳಿಗ್ಗೆ 
7.30 ಗಂಟೆಗೆ ಮತ್ತು ಸಂಜೆ 4.30 ಗಂಟೆಗೆ 
7 ಚೆನ್ನಗುಂಡಿ ಹಾಗೂ ಚೆನ್ನಗುಂಡಿಯಿಂದ ಬೆಳಿಗ್ಗೆ 08.45 
ಮತ್ತು ಸಾಯಂಕಾಲ 5.45 ಸಾರಿಗೆಗಳು 
ಕಾರ್ಯಾಚರಣೆಯಲ್ಲಿರುತ್ತವೆ. 


10 


ಬಡಗಲಪುರ 


ಸೆದರಿ ಗಾಮಗಳು ಹೆಹಿಯಾಲ 
ಮತ್ತುಚಿಕ್ಕಬರ್ಗಿ ಮಾರ್ಗ ಮಧ್ಯೆ 
ಬರುವಂತಹ ಗಾಮಗಳಾಗಿದ್ದು, ಬೆಳಿಗ್ಗೆ 
7.30, 9.30 ಗಂಟಿಗೆ ಮತ್ತು ರಾತ್ರಿ8.00 
ಗಂಟೆಗೆ ಸರಗೂರಿನಿಂದ ನೇರವಾಗಿ ಸದರಿ 
ಸ್ಥಳಗಳಿಗೆ ಸಾರಿಗೆಗಳಿರುತ್ತವೆ. ಉಳಿದ 
ಸಮಯದಲ್ಲಿ ಸರಗೂರಿನಿಂದ ಪ್ರತಿ 30 
ನಿಮಿಷಕ್ಕೆ ಕಾರ್ಯಾಚರಣೆಯಾಗುವ 
ಹೆಡಿಯಾಲ  ಸಾರಿಗೆಗಳಲ್ಲಿ ಪ್ರಯಾಣಿಸಿ 
ಹೆಡಿಯಾಲದಿಂದ ಹರಳಹಳ್ಳಿ, ಹಾದನೂರು, 
ಬಡಗಲಪುರ ಮಾರ್ಗವಾಗಿ ಚಿಕ್ಕಬರ್ಗಿಗೆ 
06.00, 9.00, 12.00, 14.00 17.30 
ಮತ್ತು 20.00 ಗಂಟೆಗೆ ಹಾಗೂ 
ಚಿಕ್ಕಬರ್ಗಿಯಿಂದ 10.00 13.00 15.00 
18.30 ಸಾರಿಗೆಗಳು 
ಕಾರ್ಯಾಚರಣೆಯಲ್ಲಿದ್ದು, ಪ್ರಸುತ 
ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು 
ಸದರಿ ಸಾರಿಗೆಗಳ ಉಪಯೋಗ 
ಪಡೆದುಕೊಳ್ಳುಕ್ತಿರುತ್ತಾರೆ. 


11 


ಹೆಡಿಯಾಲ 


ಬೆಳಿಗ್ಗೆ" 6.00 
8.45ಗಂಟೆಯವರೆಗೆ 
ನಿಮಿಷಕ್ಕೊಂದರಂತೆ 
ಕಾರ್ಯಾಚರಣೆಯಲ್ಲಿರುತ್ತದೆ. 


ರಿಂದರಾತ್ರಿ 
ಪ್ರತಿ 30 
ಸಾರಿಗೆಗಳು 


ಇ) 


ಚೆನ್ನಗುಂಡಿ ಗ್ರಾಮದಿಂದ 
ಸರಗೂರು, ಹೆಚ್‌.ಡಿ.ಕೋಟೆಗೆ 
ನೇರ ಬಸ್‌ ಸೌಲಭ್ಯ ಇಲ್ಲದೇ ಈ 
ಗ್ರಾಮ ಹಾಗೂ ಸುತ್ತಮುತ್ತಲ 
ಗ್ರಾಮಸ್ಥರು ಹೆಡಿಯಾಲಕ್ಕೆ ಬಂದು 
ಬಸ್‌ ಹತ್ತಬೇಕಾಗಿರುವುದರಿಂದ 
ಚೆನ್ನಗುಂಡಿಯಿಂದ ನೇರ ಬಸ್‌ 
ಸೌಲಭ್ಯ ಕಲ್ಪಿಸಲು ಕಮ 
ಜರುಗಿಸಲಾಗುವುದೇ? 


ಜೆನ್ನಗುಂಡಿಯಿಂದ 
ಕಾರ್ಯಾಚರಣೆ ಮಾಡುವ ಬಗ್ಗೆ ಪರಿಶೀಲಿಸಲಾಗುತ್ತದೆ. 


ಸರಗೂರಿಗೆ ಸಾರಿಗೆಗಳನ್ನು 


: ಟಿಡಿ 46 ಟಿಸಿಕ್ಕೂ 2020 


ನ್‌ 
- (ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


